ಲಿಖಿತ ಮೂಲಕ ಉತ್ತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ : 12 ನೇ ಮಾರ್ಚ್‌, 2020 


2015ನೇ ಸಾಲಿನ ಗೆಜೆಟೆಡ್‌ ಪ್ರೊಬೆಷನರಿ ಅಭ್ಯರ್ಥಿಗಳ ಸಂದರ್ಶನದ ಬಗ್ಗೆ 


ಶ್ರೀ ಹೆಜ್‌.ಎಂ.ರೇವಣ್ಣ (ವಿಧಾನಸಭೆಯಿಂದ ಚುನಾಯಿತರಾದವರು):- 
767 (729) ಮಾನ್ಯ ಮುಖ್ಯಮಂತಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) 2015ನೇ ಸಾಲಿನ ಗೆಜಿಟೆಡ್‌ ಪ್ರೊಬೆಷನರಿ ಪರೀತ್ಲೆಗೆ ಅರ್ಜಿ ಹಾಕಿದ, ಪೂರ್ವ ಭಾವಿ ಪರೀಕ್ಲೆಗೆ 
ಹಾಜರಾದ, ಮುಖ್ಯ ಪರೀತ್ಲೆಗೆ ಅರ್ಹರಾದ ಮುಖ್ಯ ಪರೀಕ್ಷೆಯಿಂದ ಸಂದರ್ಶನಕೆ ಅರ್ಹರಾದ 
ಅಭ್ಯರ್ಥಿಗಳ ಸಂಖ್ಯೆ ಎಷ್ಟು ; (ವರ್ಗವಾರು ವಿವರ ನೀಡುವುದು) 


(ಆ) ಇವುಗಳ ಪೈಕಿ ಎಷ್ಟು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗಿದೆ; 


(ಇ) ಇವುಗಳಲ್ಲಿ ವಿವಿಧ ವರ್ಗಗಳಿಗೆ ಮೀಸಲಿಟ್ಟ ಹುದ್ದೆಗಳ ಸಂಖ್ಯೆ ಎಷ್ಟು ; ಅ೦ದರೆ ಎಸ್‌.ಸಿ./ಎಸ್‌.ಟಿ, ಸಿ1, 
2ಎ, 2ಬಿ, 3ಎ, 3ಬಿ, ಜಿ.ಎಂ. ಮತ್ತು ಆಯ್ಕೆ ಮಾಡಲಾದ ವಿವಿಧ ವರ್ಗಗಳ ಸಂಖ್ಯೆ ಎಷ್ಟು ; (ಎಲ್ಲಾ ವರ್ಗದ 
ವಿವರವಾದ ಮಾಹಿತಿ ನೀಡುವುದು) 


(ಈ) ಇವುಗಳ ಪೈಕಿ ಮೀಸಲಾತಿ ಏನಾದರೂ ವಿಚಲಿತವಾಗಿದೆಯೇ? 


